S 


S 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ ಬೆಂಗಳೂರು, ಗುರುವಾರ , ಅಕ್ಟೋಬರ್ ೧೮, ೨೦೧೨ ( ಆಶ್ವಯುಜ ೨೬ , ಶಕ ವರ್ಷ ೧೯೩೪) ಸಂಚಿಕೆ ೪೨ 


ಭಾಗ - ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ , ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 

- ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , Kolar ಜಿಲೆ , Kolar 
ಭೂಸ್ವಾಧೀನ ಅಧಿನಿಯಮ 1894 ( ತಿದ್ದುಪಡಿ ಅಧಿನಿಯಮ 1984) ಕಲಂ 4 (1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : LAQ/SR/10/09 -10 ದಿನಾಂಕ 16/10/2012 


ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ 13 MLD ಸಾಮರ್ಥ್ಯದ 
ಶುದ್ದೀಕರಣ ಘಟಕ ಸ್ಮಾಪನೆಗಾಗಿ ಎಂದು ಕರ್ನಾಟಕ ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 


ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ ) ಅಧಿನಿಯಮ ಸಂಖ್ಯೆ 
1984ರ 4ನೇ ಪ್ರಕರಣ ( 1) ನೇ ಉಪಪಕರಣದ ಉಪಬಂಧಗಳ ಅನುಸಾರವಾಗಿ ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗೆ, ಈ ಮೂಲಕ 
ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 (2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು 
ಚಲಾಯಿಸಲು ಸಹಾಯಕ ಆಯುಕ್ತರು ಕೋಲಾರ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 

ಸದರಿ ಅದಿನಿಯಮದ 3 ( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಮಾದಿಕಾರಿಯವರ 
ಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಕಛೇರಿ, ಕೋಲಾರ ಉಪ- ವಿಭಾಗ , 

ಕೋಲಾರ ಇವರನ್ನು ನೇಮಕ 
ಮಾಡಿರುತ್ತೆ . 

ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ 
ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ ಕರ್ನಾಟಕ ಅಧಿನಿಯಮ 33ರಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ 
ಸಂಗ್ರಹಣಾ ಅಧಿನಿಯಮ 3( ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ 
ಮಾಡಲಾದ ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಕಛೇರಿ,ಕೋಲಾರ ಉಪ- ವಿಭಾಗ,ಕೋಲಾರ, ರವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು . 
ಕರ್ನಾಟಕ ಸರ್ಕಾರದ ಅಧಿಸೂಚನೆ LAQ/ SR/10/09-10ನ್ನು ನೋಡಿ, 

ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು 
ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲಿ ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆ 
ಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ 
ಒಪ್ಪಂದಗಳನ್ನು ಅಥವಾ ಯಾವೊಂದು ವೆಚ್ಚವು ಅಭಿವೃದಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು , Kolar ಜಿಲೆ 
ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲಿ, ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ ಅಂತಹ ಭಾಗಗಳಿಗೆ ಪರಿಹಾರ 
ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು . 

ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಸಹಾಯಕ ಆಯುಕ್ತರು ,ಸಹಾಯಕ ಆಯುಕ್ತರ ಕಛೇರಿ,ಕೋಲಾರ ಉಪ-ವಿಭಾಗ, ಇವರ 
ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ . 


(೯೦೧) 


೯೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧೮, ೨೦೧೨ 


ಭಾಗ - ೬ 


ಅನುಸೂಚಿ 


2000 : Kolar 


go como : Bangarpet 


ಹೋಬಳಿ : ಕಸಬಾ 


ಗ್ರಾಮ : ಹುಣಸನಹಳ್ಳಿ 


Agricultural 


ಚಕ್ಕು ಬಂದಿ 


ಭೂ ಸ್ನಾಧೀನ ವಿವರ 


ಕ್ರ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ | ತರಹ 


ಉತ್ತರ 


ಪೂರ್ವ 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಮೌಲ್ಯ 


1 


ಜಾನಿ ಏಸು ಪಾದಂ | 


135 /*/* | ಖುಷಿ | ಸರ್ವೆ ನಂ .135 || ಸರ್ವೆ ನಂ .145 | ಸರ್ವೆ ನಂ . 6 | ಸರ್ವೆ ನಂ . 2012 | 


2 .14.00 


| 


6 -34 


ನಿರ್ಮಲ ವಿಕ್ಕರ್‌| 


Joint Owner 


ಸುಂದರೋಜ್ ಫ್ರಾಂಕ್ಲಿನ್ | 


Joint Owner 


ಜೀವ ಜಾಯಸ್ ರವೀಂದ್ರನ್ | 


Joint Owner 


ಜೇಮ್ಮ ಸುಂದರ | 


Joint Owner 


2 .14 . 00 


2 


ಜಾನಿ ಎಸು ಪಾದಂ | | 


145 /*/ * | ಖುಷಿ | ಸ ನಂ .145 ಉಳಿಕೆ 


ಸ ನಂ . 135 


0 .12.00 


0 - 60 


ನಿರ್ಮಲ ಎಸ್ ವಿಕ್ಕರ್‌ | 


Joint Owner 


ಸುಂದರೇಶೇ ಪೆಂಕಿನ್ | | 


Joint Owner 


ಜಾವ ಜಾಯ್ಕ ರವಿಂದ್ರನ್ | 


Joint Owner 


ಜೇಮಸ್ ಸಮಂದರ ರಾಜ್ | 


Joint Owner 


0 .12. 00 


Village Extents : 2.26 .00 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧೮, ೨೦೧೨ 


soa 


ಅನುಸೂಚಿ 


ತಾಲೂಕು: Bangarpet 


ಹೋಬಳಿ : ಕಸಬಾ 


ಗ್ರಾಮ : ಕಣಿವೇಕಲ್ಕು 


ಜಿಲೆ : Kolar 
Agricultural 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ 


ತರಹ 


ಉತ್ತರ | ಪೂರ್ವ | ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ | ಮೌಲ್ಯ 


ಕುಪ್ಪಸಿಂಗ್ / 


| 20/*/1 | 


0 . 0 .00 


0 . 0 .00 


ಅನಂತ ರಾಮ್ ಸಿಂಗ್ / 
ಹನುಮಾನ್ ಸಿಂಗ್ 


3 


0 . 0 . 00 


0 . 7 . 00 


ಭವಾನಿ ಸಿಂಗ್ | 


20 / */ 2 


ಖುಷಿ 


ಸ ನಂ . 6 


| 


ಸಂ.135 ಸ ನಂ.135 | ಸ ನಂ.6 | ಸ ನಂ.2011 | 1.31.00 


ಸ ನಂ .20/ 1. 


* 


| 


1.31.00 


2 - 36 


2012 | ಖುಷಿ 


ಸ ನಂ .135 | ಸ ನಂ .135 | 
& ದಾರಿ 


236 


1 . 31 . 00 


5 


ಮುನಿಹನುಮಪ್ಪ | 


21/*/* | ಖುಷಿ | ಸ ನಂ.21 | ಸ ನಂ.20 /1 | ಸ ನಂ.21 | ಸ ನಂ. 21 


0 .1 . 00 | 
0 . 1 . 00 


| 


0 - 05 


0 .1 .00 


Village Extents: 1. 32 .00 
Agricultural Total Extents : 4 . 18 .00 


DESIGNATION : ಸಹಾಯಕ ಆಯುಕ್ತರು 
LAOCIRCLE : ಸಹಾಯಕ ಆಯುಕ್ತರ ಕಛೇರಿ,ಕೋಲಾರ ಉಪ-ವಿಭಾಗ 
LAOLOCATION : BODO 


ಜಿಲ್ಯಾಧಿಕಾರಿಗಳು 
Kolar ಜಿಲೆ . 


F 


- 


- 


- 


- 


- 


* 


= 


26 


° 


ಜ 

+ 5L.E+ 
E 


SEE 43 


° 


\ 


\ 


24 


hts 


° 


° 


T 


+ 


A 


° 


k 


M 


595 


=== = 

z E2545 

-R 15| 

T1 


° 


==ತTE:24 

== 


LEFT 
THE 


: 


- 


ಕಳಸ 


° 


Y 


KIE 


18 


ಸsk 


° 


4455 


Sri 


- 


10-- 


LE 


° 


# 


1 


ಜm 


° 


loss 


43 


SELF 


ಪಿ. ಆರ್ . 126 


! 


° 


° 


೯೦೪ 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧೮ , ೨೦೧೨ 

ಜಿಲ್ಯಾಧಿಕಾರಿಗಳ ಕಾರ್ಯಾಲಯ , Kolar ಜಿಲೆ , Kolar 
ಭೂಸ್ಕಾಧೀನ ಅಧಿನಿಯಮ 1894 ( ತಿದ್ದುಪಡಿ ಅಧಿನಿಯಮ 1984) ಕಲಂ 4 (1) ರ ಮೇರೆಗೆ ಅಧಿಸೂಚನೆ 

ಕ್ರಮಾಂಕ : LAQ/SR/ 02/10-11 ದಿನಾಂಕ 16/10/ 2012 


ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ Religment of Accident Prone area from ಮದನಪಲಿ -ಕೃಷ್ಣಗಿರಿ ಎಂದು ಕರ್ನಾಟಕ 


ಸರ್ಕಾರದವರಿಗೆ ಕಂಡು ಬಂದಿರುವುದರಿಂದ, 


ಕರ್ನಾಟಕ ಅಧಿನಿಯಮ 1961 ರ 17ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ 1894 (ಕೇಂದ್ರ ) ಅಧಿನಿಯಮ ಸಂಖೆ, 1984ರ 4ನೇ ಪ್ರಕರಣ ( 1 ) ನೇ ಉಪಪ್ರಕರಣದ ಉಪಬಂಧಗಳ ಅನುಸಾರವಾಗಿ 


ಅದಕ್ಕೆ ಸಂಬಂದಪಟ್ಟ ಎಲ್ಲರಿಗೂ ಈ ಬಗೆ, ಈ ಮೂಲಕ ನೋಟೀಸುಗಳನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರದ ಅಧಿನಿಯಮ 4 ( 2) ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಲು ಸಹಾಯಕ 


ಆಯುಕ್ತರುಕೋಲಾರ ಇವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತೆ . 


ಸದರಿ ಅದಿನಿಯಮದ 3( ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರದ ಅಧಿನಿಯಮದ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಕಛೇರಿ, 


ಕೋಲಾರ ಉಪ- ವಿಭಾಗ, 

ಕೋಲಾರ ಇವರನ್ನು ನೇಮಕ ಮಾಡಿರುತ್ತೆ . 


ಸದರಿ ಜಮೀನಿನಲಿ ಆಸಕ್ತಿಯುಳ್ಳ ಯಾರೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ 30 ದಿನಗಳ ಒಳಗಾಗಿ 1991ನೇ ಸಾಲಿನ 


ಕರ್ನಾಟಕ ಅಧಿನಿಯಮ 33ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 3 ( ಸಿ) ಪ್ರಕರಣದ ಮೇರೆಗೆ ಜಿಲ್ಕಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ಕರ್ನಾಟಕ ಸರ್ಕಾರವು ನೇಮಕ 


ಮಾಡಲಾದ ಸಹಾಯಕ ಆಯುಕ್ತರು , ಸಹಾಯಕ ಆಯುಕ್ತರ ಕಛೇರಿ,ಕೋಲಾರ ಉಪ- ವಿಭಾಗ, 

ಕೋಲಾರ, ರವರಿಗೆ ಲಿಖಿತಮೂಲಕ ಸಲ್ಲಿಸತಕ್ಕದ್ದು . ಕರ್ನಾಟಕ ಸರ್ಕಾರದ ಅಧಿಸೂಚನೆ LAQ/ SR/ 02/ 10 - 11ನ್ನು ನೋಡಿ. 


ಸದರಿ ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ನಿಯೋಜಿಸಲ್ಪಟ್ಟ ಮೋಜಿಣಿದಾರರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆವುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನಿನಲಿ 


ಆಸಕ್ತಿಯುಳ್ಳ ಎಲ್ಲರಿಗೂ ಈ ಮೂಲಕ ಎಚ್ಚರಿಕೆಕೊಡಲಾಗಿದೆ. ಸದರಿ ಜಮೀನಿನ ವಿಲೇವಾರಿಗಾಗಿ ಮಾರಾಟ ಗುತ್ತಿಗೆ, ಅಡಮಾನ, ಹಸ್ತಾಂತರಣ, ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದಗಳನ್ನು ಅಥವಾ ಯಾವೊಂದು 


ವೆಚ್ಚವು ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ಜಿಲ್ಲಾಧಿಕಾರಿಗಳು , Kolar ಜಿಲೆ ರವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ ಸಂಗ್ರಹಣೆಗಾಗಿ ಮಾಡಲಾದ ಅಂತಹ 


ಭಾಗಗಳಿಗೆ ಪರಿಹಾರ ಧನವನ್ನು ನಿರ್ದರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು . 


ಸದರಿ ಜಮೀನಿನ ಒಂದು ಕರಡು ನಕ್ಷೆಯನ್ನು ಸಹಾಯಕ ಆಯುಕ್ತರು ಸಹಾಯಕ ಆಯುಕ್ತರ ಕಛೇರಿ,ಕೋಲಾರ ಉಪ- ವಿಭಾಗ , ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ ಇಡಲಾಗಿದೆ. 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧೮, ೨೦೧೨ 


೯೦೫ 


ಅನುಸೂಚಿ 


ಜಿಲೆ : Kolar 


goelamod : Bangarpet 


ಹೋಬಳಿ : ಕ್ಯಾಸಂಬಳ್ಳಿ 


ಗ್ರಾಮ : ಪಂತನಹಳ್ಳಿ 


Agricultural 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಕ್ರ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ | ತರಹ 


ಉತ್ತರ 


ಪೂರ್ವ 


| 


ದಕ್ಷಿಣ 


ಪಶ್ಚಿಮ 


ವಿಸ್ತೀರ್ಣ 


ಮೌಲ್ಯ 


1 ] ರಾಜೇಂದ್ರ / ವೆಂಕಟಾಚಲಂ 


263/*/1 | ಖುಷಿ 


0 .17.00 


0.80 


ರಸ್ತೆ ಮತ್ತು ಸ | ಸ ನಂ .72 | ಸ ನಂ . 73 | ಸ ನಂ . 263/ 2 

ನಂ . 71 ಮತ್ತು 263 /1 


0.17. 00 


ರಸ್ತೆ ಮತ್ತು ಸ | ಸ ನಂ . 72 | ಸ ನಂ . 71 | ಸ ನಂ . 263 / 2 

ನಂ . 71 ಮತ್ತು 263/1. 


2 ಬಿ . 

ಗೋಪಾಲಕೃಷಒಳ್ಳೆ / ಬಾಲಕೃಷಪಿಳ್ಳೆ 


263/*/* | ಖುಷಿ 


ರಸ್ತೆ 


ಸ ನಂ .263/ 1 | ಸ ನಂ .74 


ರಸ್ತೆ 


1 . 13. 00 


| 


1 . 75 


ಬಿ . ದಾಮೋದರ ಪಿಳ್ಳೆ / ಬಾಲಕೃಷಪಿಳ್ಳೆ 


Joint Owner 


1 .13. 00 


3 


| ರುಕ್ಕಮ್ಮ / ವೆಂಕಟ್ರಾಮಪ್ಪ . ಜಿ 


266 / */* | ಖುಷಿ 


ಸ ನಂ . 74 


ಸ ನಂ . 26712 ಸ ನಂ . 267/ 1 | ಸ ನಂ . 26711 


1 . 6. 00 


1 .51. 


1 . 6 . 00 


ವೆಂಕಟರಾಮಪ್ಪ / ಮುನಿರತ್ನಂ 


267 /*/ 1 | ಖುಷಿ | 


ಸ ನಂ . 74 


| 


ಸ ನಂ . 267 / 2 | ಸ ನಂ . 266 | 


ಸ ನಂ . 24 


1. 7.00 


1 . 60 


ಶಂಕರಪ್ಪ / ಮುನಿರತ್ನಂ 


Joint Owner 


1 . 7 . 00 | 


೯೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧೮, ೨೦೧೨ 


ಭಾಗ - ೬ 


ಚಕ್ಕು ಬಂದಿ 


ಭೂ ಸ್ವಾಧೀನ ವಿವರ 


ಕ್ರ . ಸ . 


ಖಾತೆದಾರರ ಹೆಸರು 


ಸಾಗುವಳಿದಾರರು 


ಸರ್ವೆ ನಂ | ತರಹ 


- ಉತ್ತರ | ಪೂರ್ವ 


ದಕ್ಷಿಣ | ಪಶ್ಚಿಮ 


ವಿಸ್ತೀರ್ಣ 


ಮೌಲ್ಯ 


5 | ಚಂದ್ರಕಳ / ಮೈ . ಗ್ರಾ .ತಾಯಿ ಶಾರದಮ್ಮ 


267 / */ 2 


0 . 0 .00 


ಮಣಿ/ ಮ್ಮೆ . ಗಾ . ತಾಯಿ ಶಾರದಮ್ಮ 


Joint Owner 


ಮಾರುತಿ / ಮೈ . ಗ್ರಾ . ತಾಯಿ ಶಾರದಮ್ಮ 


Joint Owner 


ಸ ನಂ . 74 


ಸ ನಂ .267/2 ಸ ನಂ .267/1 | ಸ ನಂ .26711 | 


0.6. 00 


Village Extents: 4 . 3 .00 
Agricultural Total Extents : 4 . 3 .00 


DESIGNATION : ಸಹಾಯಕ ಆಯುಕ್ತರು 


LAOCIRCLE : ಸಹಾಯಕ ಆಯುಕ್ತರ ಕಛೇರಿ,ಕೋಲಾರ ಉಪ- ವಿಭಾಗ 


ಜಿಲ್ಲಾಧಿಕಾರಿಗಳು 


LAOLOCATION :ಕೋಲಾರ 


Kolar ಜಿಲೆ . 


² 


° 


° 


° 


° 


° 


° 


T 


FY 


-- 


= 


Fes 


532 


4 


k 


= 


F 


ಘಳು: 


KJ -4012 

L 


ExHaw 


== 


5²-7 


Yaks53 


ಜೆ 


*= # 

=372 ಇಷil 

ಳು ## 


# SHಳ SY&st=8 


GS 


== 


°E 


SP 


12 


SP 


ಪಿ . ಆರ್‌ . 127 


DABESTAAT .ASIA 


L 


- 


- 


- 


- 


- 


- 


- 


ಕಂದಾಯ ಸಚಿವಾಲಯ 
ಭೂಸ್ವಾಧೀನ ಅಧಿನಿಯಮ 6(1) ನೇ ಪ್ರಕರಣದ ಮೇರೆಗೆ ಘೋಷಣೆ 

ಅಧಿಸೂಚನೆ ಸಂಖ್ಯೆ : ಕಂಇ 130 ಭೂಸ್ವಾಣಿ 2012 ದಿನಾಂಕ: 22/ 9/ 2012 . 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ , ವಾರ್ಡ್ ಸಂಖ್ಯೆ:134 , ಆರ್‌. ಪಿ.ಸಿ.ಲೇಔಟ್ , ವಿಜಯನಗರದ ಎಲ್‌ಸಿ - 4ರ ರೈಲ್ವೆ ಕೆಳಸೇತುವೆ ನಿರ್ಮಾಣ ಕಾಮಗಾರಿಗಾಗಿ ಜಾಗವನ್ನ 
ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರೈಲ್ವೆ ಕೆಳಸೇತುವೆ ನಿರ್ಮಾಣ ( ಆರ್‌. ಯು.ಬಿ) ಮಾಡಲು ಅವಶ್ಯಕವಾಗಿ ಬೇಕಾಗಿರುತ್ತದೆ ಎಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಂಡುಬಂದಿರುವುದರಿಂದ, 719.60 ಚ. ಮೀ . 
( 7747 ಚ.ಅಡಿ) ಮತ್ತು ಸ್ವತ್ತನ್ನು ಭೂಸ್ವಾಧೀನಪಡಿಸಿಕೊಳ್ಳಲು 1894ರ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರ ಮೇರೆಗೆ ಕ್ರಮಾಂಕ: ಎಲ್‌ಎ.ಕ್ಯೂ /ಸಿಆರ್/11/ 2011 - 12 , ದಿನಾಂಕ:05 - 01 - 2012 ರಂದು ಹೊರಡಿಸಲಾದ ಅಧಿಸೂಚನೆಯು 
ಕರ್ನಾಟಕ ರಾಜ್ಯಪತ್ರದಲ್ಲಿ ದಿನಾಂಕ:02 -02-2012 ರಂದು ಅಧಿಸೂಚಿಸಲಾಗಿದ್ದು, ಮತ್ತು ದಿನಾಂಕ:28 - 08- 2012 ರಂದು ತಿದ್ದುಪಡಿ ಅಧಿಸೂಚಿಸಿದ್ದು 


ಭಾಗ - ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧೮, ೨೦೧೨ 


೯೦೭ 


೫) 


ಆಸ್ತಿ 


ಸಂಖ್ಯೆ 


| 


ಮತ್ತು ಕರ್ನಾಟಕ ಕಾಯ್ದೆ 33 -1991 ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ (ಕೇಂದ್ರ ಅಧಿನಿಯಮ ಸಂಖ್ಯೆ: 1894) ರ 5 - ಎ ಪ್ರಕರಣದ, (2) ನೇ ಉಪ ಪ್ರಕರಣದ ಮತ್ತು 6( ಎ ) ಪ್ರಕರಣದ ಮೇರೆಗೆ 
ಜಂಟಿ ಆಯುಕ್ತರು ( ಭೂಸ್ವಾಧೀನ), ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ , ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ 
ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ, 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6(1) ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿಗಳು , ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಂಟಿ 
ಆಯುಕ್ತರು (ಭೂಸ್ವಾಧೀನ) ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ ( ಸಿ) ಖಂಡದ ಮೇರೆಗೆ ನೇಮಕ ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ 
ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳುವ ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಬೃಹತ್ ಬೆಂಗಳೂರು 
ಮಹಾನಗರ ಪಾಲಿಕೆ, ಬೆಂಗಳೂರು ಇವರ ಕಛೇರಿಯಲ್ಲಿ ಇಡಲಾಗಿದೆ. 

ಅನುಸೂಚಿ 

ಚಕ್ಕುಬಂದಿ 

ಭೂಸ್ವಾಧೀನಕ್ಕೆ ಬೇಕಾಗಿರುವ 
ಖಾತೆದಾರರ ಹೆಸರು 

ಪಿ . ಐ . ಡಿ 
ಎಸ್ . 

ತರಹ 
ಅನುಭವದಾರರ ಹೆಸರು 

ಸಂಖ್ಯೆ : 

ವಿಸ್ತೀರ್ಣ 
ನಂ 

| 

ಪೂರ್ವ| 
ವಿಸ್ತೀರ್ಣ 

ಪಶ್ಚಿಮ ಉತ್ತರ ದಕ್ಷಿಣ 
ಚ. ಮೀ .ಗಳಲ್ಲಿ ( ಚ. ಅಡಿ. ಗಳಲ್ಲಿ 

8 . 10 | 

- 12 
1 | ಪಿ . ಮುನಿಪೂಜಪ್ಪ 

42 - 81 -1ಎ 9 .45 

102 ಜಾಗ ಎ . ಸಿ . ಸಿ . ಟಿ. 

ಉಳಿಕೆ 

ಶೀಟ್ ಅಂಗಡಿ ಎಸ್ - 2 
2 | ಶ್ರೀಮತಿ ಪಾರ್ವತಮ್ಮ 

42 - 94 - 1 145 .47 

1566 ಜಾಗ, ಕಾಂಪೌಂಡ್ ಪೈಪ್ [ ಉಳಿಕೆ ಸಿಟಿಎಸ್ ಸಿ . ಟಿ . ಎಸ್. 
ಕೋಂ ಸಂಜೀವಪ್ಪ ಕೆ. 

ವಾಲ್ ಲೈನ್ 

ನಂ .1 

ನಂ .3 
ಚಾಂದ್ ಪಾಷ 

42 - 92 - lಎ 9 . 62 

ಜಾಗ ಎ . ಸಿ . ಶೀಟ್ ಪೈಪ್ 

| ಉಳಿಕೆ 

ಸಿಟಿಎಸ್ ಉಳಿಕೆ 
ಬಿನ್ ಸುಲೇಮಾನ್ ಷರೀಫ್ 

ಅಂಗಡಿ 

ನಂ . 2 
4 . ಗಫೂರ್ ಬೇಗ್ ಬಿನ್ ವಾರ್ಡ್ ನಂ . 42 , 

635 ಜಾಗ ಎ .ಸಿ . ಶೀಟ್ ಪೈಪ್ 

ಉಳಿಕೆ 

ಉಳಿಕೆ 
ಖಾಸಿಂ ಬೇಗ್ ಶಾಮಣ್ಣ ನಗರ, 

ಅಂಗಡಿ 
ನಿವೇಶನ ಸಂಖ್ಯೆ:17ಎ 
| ಶ್ರೀಮತಿ ಎಸ್ . ಮುಬಾರಕ್ ಉನ್ನೀಸಾ 

ವಾರ್ಡ್ 42 , ಹೊಸಗುಡ್ಡದ 

7 .50 ಜಾಗ ಆರ್. ಸಿ . ಸಿ . ಪೈಪ್ 

ಉಳಿಕೆ ಸಿ . ಟಿ . ಎಸ್ . 
ಕೋಂ ಸೈಯದ್ ಬಹದೂರ್ ಪಾಷ ಹಳ್ಳಿಗೆ ಸೇರಿದ ಶಾಮಣ್ಣ 

ಶೀಟ್ ಅಂಗಡಿ 

ನಂ .5 
ನಗರದ ನಿವೇಶನ ಸಂಖ್ಯೆ :12 
6 | ಸಿರಾಜ್ 

463 ಜಾಗ ಎ . ಸಿ . ಪೈಪ್ ಉಳಿಕೆ 

ಸಿ . ಟಿ . ಎಸ್. ಉಳಿಕೆ 
ಶೀಟ್ ಅಂಗಡಿ 

ನಂ .3 


1 


| 


- 


ಉಳಿಕೆ 


104 


3 


59 


ಉಳಿಕೆ 


ಲೈನ್ 


ಲೈನ್ 


೯೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧೮, ೨೦೧೨ 


ಭಾಗ - ೬ 


ಚಕ್ಕುಬಂದಿ 


ಸಿಟಿ 


ಭೂಸ್ವಾಧೀನಕ್ಕೆ ಬೇಕಾಗಿರುವ 


೫ 
) 


ಖಾತೆದಾರರ ಹೆಸರು 
ಅನುಭವದಾರರ ಹೆಸರು 


ಎಸ್ . 


ಪಿ . ಐ . ಡಿ 
ಸಂಖ್ಯೆ : 


ತರಹ 


ಸಂಖ್ಯೆ 


ಪೂರ್ವ| 


ಉತ್ತರ 


ದಕ್ಷಿಣ 


| 


ವಿಸ್ತೀರ್ಣ | ವಿಸ್ತೀರ್ಣ 
ಚ. ಮೀ . ಗಳಲ್ಲಿ | ಚ.ಅಡಿ. ಗಳಲ್ಲಿ 

19 | 205 


42 - 78 - 12 


| 


ಜಾಗ ಆರ್‌. ಸಿ. ಸಿ./ 
ಶೀಟ್ ಅಂಗಡಿ 


ಮುಬಿನ್ ತಾಜ್ 
ಕೋಂ ಸೈಯದ್ ಅಹಮದ್ 
ರಾಮತುಲ್ಲಾ ಖಾನ್ ಅಲೀಯಾಸ್ 
ಮುನಾವರ್ ಬಿನ್ ಅಬ್ದುಲ್ ಜಬ್ಬಾರ್ ಖಾನ್ 


42 - 78 - 1 


76 .50 


823 


ಉಳಿಕೆ 


ಜಾಗ ಆರ್. ಸಿ. ಸಿ./ 
ಶೀಟ್ ಅಂಗಡಿ 


ಪೈಪ್ ಉಳಿಕೆ ಉಳಿಕೆ 
ಲೈನ್ 

ಉಳಿಕೆ ಉಳಿಕೆ 
| ಲೈನ್ 

ಪೈಪ್ ಉಳಿಕೆ ಉಳಿಕೆ 
ಲೈನ್ 
ಉಳಿಕೆ | ಪೈಪ್ | ರೈಲ್ವೆ ಹಳಿ 


42 - 88 


90 


969 


ಉಳಿಕೆ 


ಚಾಂದ್ ಪಾಷ 
ಬಿನ್ ಮೊಹದ್ ಐಸಾಕ್ 


ಖಾಲಿ ಜಾಗ. 
ಎ .ಸಿಶೀಟ್ ಅಂಗಡಿ 


15 


682ರ 


43 - 97 - 21 


105 


1130 


ಶ್ರೀಮತಿ ಪಾರ್ವತಮ್ಮ 
ಕೋಂ ಸಂಜೀವಮೂರ್ತಿ 


ಪೈಕಿ 


ಜಾಗ ಕಾಂಪೌಂಡ್ 
ವಾಲ್ ಹಾಗೂ 
ಉಳಿಕೆ ಜಾಗ. 


ಲೈನ್ 


5 


ಸಿಟಿಎಸ್ 

ನಂ . 
683 


11 


683ರ 


42.75 


460 


| ಉಳಿಕೆ 


ಪೈಪ್ 


ಉಳಿಕೆ 


ಬಿ . ಖಾತ್ 
ನಂ .10 


ಜಾಗ ಅಂಗಡಿ 
ಆರ್. ಸಿ . ಸಿ . ರೂಫ್ 


ಪೈಕಿ 


ಲೈನ್ 


683ರ 


43 - 102 - 3 


57 8 ] 


ಉಳಿಕೆ 


ಉಳಿಕೆ 


ಕಲೀಂ ಉಲ್ಲಾ ಬೇಗ್ ಬಿನ್ 
ಷಫೀ ಉಲ್ಲಾ ಬೇಗ್ 
ಇನಾಯತ್ ಉಲ್ಲಾ ರಹಮಾನ್ ಖಾನ್ 
ಬಿನ್ ಅಬ್ದುಲ್ ಅಫೀಸ್ ಖಾನ್ 
ಚಾಂದ್ ಪಾಷ ಬಿನ್ 
ಸೈಯದ್ ಅನ್ವರ್ (ಶಹಬಾಜ್ ಚಿಕನ್ 
ಅಂಗಡಿ) 


ಜಾಗ ಮತ್ತು 
ಆರ್. ಸಿ.ಸಿ. ಅಂಗಡಿ 


ಪೈಪ್ 
ಲೈನ್ 


ಪೈಕಿ 


683ರ 


43 - 97 - 22 


54.50 


ಉಳಿಕೆ 


ಉಳಿಕೆ 


| 


ಹಳ್ಳ 


ಪೈಕಿ 


ಜಾಗ ಮತ್ತು 
ಆರ್. ಸಿ . ಸಿ . 
ಅಂಗಡಿ 


ಶ್ರನ್ 


ಒಟ್ಟು 


719 .60 


7747 


ಬೆಂಗಳೂರು 
ದಿನಾಂಕ: 28 - 08 - 2012 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಲಲಿತಾ ಹಂದಿಗೋಳ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಸ್ವಾಧೀನ 1:3) 


ಪಿ. ಆರ್. 128 


